ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


ಮ್‌ 


ಸದಸ್ಯರ ಹೆಸರು 


208 (214) 


$ ; 
ಶ್ರೀ ಯು.ಬಿ. ವೆಂಕೆಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಉತ್ತರಿಸುವ ದಿನಾಂಕ 02.02.2021 
ಕ್ರಸಂ. ಪ್ರಶ್ನೆ ಉತ್ತರ 
ಅ | ಬೆಂಗಳೂರಿನ ಬಿಡದಿ `ಅಧ್ಯಕ್ಷರು, ಟೊಯೋಟಾ ಕಿರ್ಲೋಸ್ಕರ್‌ ಮೋಟಾರ್‌ ಕಾರ್ಮಿಕ 
ಸಮೀಪವಿರುವ ಟಯೋಟಾ ಸಂಘದವರು ದಿನಾಂಕ 15.10. 2020ರಂದು ಮಾನ್ಯ ಕಾರ್ಮಿಕ ಸಚಿವರಿಗೆ 
ಕಿರ್ಲೋಸ್ಕರ್‌ ಮೋಟಾರ್‌ನ ನೀಡಿರುವ ಮನವಿ ಪತ್ರದಲ್ಲಿ ಆಡಳಿತ ಮಂಡಳಿಯವರಿಂದ ಕಾರ್ಮಿಕರು 
ಆಂತರಿಕ ಕಲಹಗಳಿಗೆ | ಈ ಕೆಳಕಂಡಂತೆ ತೊಂದರೆ '' ಅನುಭವಿಸುತ್ತಿರುವುದಾಗಿ ತಿಳಿಸಿರುತ್ತಾರೆ. . 
ಕಾರಣಷೇನು p 
* ಕೊರೊನ ಸಂಕಷ್ಟದ ಸಮಯದಲ್ಲಿ ಪರಿಸ್ಥಿತಿ ದುರ್ಬಳಕೆ 
ಮಾಡಿಕೊಂಡು ಹೊಸ ನಿಯಮಗಳ ಹೆಸರಿನಲ್ಲಿ ಆಡಳಿತ 
ಮಂಡಳಿಯವರು ಸಾರ್ಮಿಕರನ್ನು ಶೋಷಿಸುತ್ತಿದ್ದಾರೆ. ಕಾರುಗಳ 
ಉತ್ಪಾದನೆಯಲ್ಲಿ ನೇರವಾಗಿ ತೊಡಗುವ ಪ್ರತಿ ಕಾರ್ಮಿಕರು 
ಮಾಡಬೇಕಾದ ಕೆಲಸವನ್ನು “ಮಿಲಿ ಸೆಕೆಂಡ್‌” ಗಳನ್ನು ಬಳಸಿ ನಿಗದಿ 
ಮಾಡಲಾಗುತ್ತದೆ. ಇದು ಅವೆ ೈಜ್ಞಾನಿಕ ಕ್ರ ಕ್ರಮವಾಗಿರುತ್ತದೆ. 
€ ನೇರವಾಗಿ ಉತ್ಪಾದನೆಯಲ್ಲಿ ತೊಡಗಿರುವ ಕಾರ್ಮಿಕರು ಸೈಸರ್ಗಿಕ 
ಕರೆಗಳಿಗೆ/ಶೌಚಾಲಯಕ್ಕೆ ಹೋಗಲು ಸಹ ಸಮಯ 
ನಿರ್ಬಂದಿಸುವುದು, ಶೌಚಾಲಯಕ್ಕೆ ಹೋಗಿ ಬಂದ ಸಮಯಕ್ಕೆ 
ಸಂಬಳ ಕಡಿತ ಮಾಡುವುದು, ಸಂಬಳ ಕಡಿತ ಮಾಡುವುದರ 
ಜೊತೆಗೆ ನಿಯಮಬಾಹಿರವಾಗಿ ' : ಕೆಲಸದ ಸ್ಥಳದಿಂದ 
ತಪ್ಪಿಸಿಕೊಂಡಿದ್ದೀರಿ. ಎಂದು ನೋಟಿಸ್‌ ನೀಡಿ ದೋಷಾರೋಪ ಪಟ್ಟಿ 
(Charge Sheets) ಸಡುವುಧನ್ನು ಆಡಳಿತ ಮಂಡಳಿಯವರು 
ಮಾಡುತ್ತಿದ್ದಾರೆ. 
ಆ 1ಆಂತರಿಕ  ಕಲಹಗಳಿಂದ | ಮುಷ್ಕರ ಕೈಬಿಡುವಂತೆ ಕಾರ್ಮಿಕ ಸಚಿವರು, ರಾಮನಗರ ಜಿಲ್ಲಾ 
। ಕಾರ್ಮಿಕರು ಬೀದಿ ಆಡಳಿತ ಮಂಡಳಿ 


: ಪಾಲಾಗಿರುವುದು ಸರ್ಕಾರದ. 
ಗಮನಕ್ಕೆ ಬಂದಿದೆಯೇ: 


ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಕಾರ್ಯಾನೆಯ 
ಹಾಗೂ ಕಾರ್ಮಿಕರ ಮುಖಂಡರೊಡನೆ ಸಂಧಾನ :ಸಭೆ ನಡೆಸಲಾಗಿದೆ. 
ದಿವಾಂಕ 15.01.2021ರಂದು ಕಾರ್ಮಿಕ -ಆಯುಕ್ತರಿಗೆ ನೀಡಿರುವ ಪತ್ರದಲ್ಲಿ 
ಟೋಯೋಟಾ ಕಿರ್ಲೋಸ್ಕರ್‌ ಮೋಟಾರ್‌ವ ಆಡಳಿತ ಮಂಡಳಿಯು 
ದಿವಾಂಕ 12.01.2021 ರಿಂದ ಲಾಕ್‌ಔಟ್‌ ತೆರವುಗೊಳಿಸಿರುವುದಾಗಿ 


ತಿಳಿಸಿ, ಕಾರ್ಮಿಕರು ಸಕ್‌ವಾರ ಮುಚ್ಚಳಿಕೆ 
ಹಾಜರಾಗುವಂತೆ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. 


ನೀಡಿ ಲಸ 


ನೌಕರರು : 


ತಮ್ಮ 
ಬೇಡಿಕೆಗಳಿಗೆ ಒತ್ತಾಯಿಸಿ 
ಅನಿರ್ಧಿಷ್ಲಾವಧಿವರೆಗೆ 


ಮುಷ್ಕರ ಪಡೆಸುತ್ತಿರುವುದು 
ಸರ್ಕಾರದ 
ಗಮನದಲ್ಲಿದೆಯೇ: ಇದ್ದಲ್ಲಿ 
ಇದರ ಪರಿಹಾರಕ್ಕೆ 
ಕೈಗೊಂಡ ಕ್ರಮಗಳೇನು? 


ಸರ್ಕಾರದ ಗಮನಕ್ಕೆ ಬಂದಿದೆ: 


ಸರ್ಕಾರದ ಆದೇಶ ಸಂಖ್ಯೆ LD IDM/411/2020 LD DO-6, ದಿನಾಂಕ 


19.11.2020ರಲ್ಲಿ : ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 
(ಕೇಂದ್ರಾಧಿನಿಯಮ 14, 1947)ರ 10ನೇ ಪ್ರಕರಣದ '(1)ನೇ ಉಪ- 
ಪ್ರಕರಣದ(ಸಿ)(ಡಿ) ' ಖಂಡದಿಂದ . ಪ್ರದತ್ತವಾದ ಅಧಿಕಾರಗಳನ್ನು | 


ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ವಿವಾದವನ್ನು ನ್ಯಾಯ 
ನಿರ್ಣಯಕ್ಕಾಗಿ ಮತ್ತು ಆರು ತಿಂಗಳ ಒಳಗಾಗಿ ತೀರ್ಪನ್ನು ಒಪ್ಪಿಸಲು 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ. "ರಾಮನಗರ 
ಇಲ್ಲಿಗೆ ಕಳುಹಿಸಿದೆ. 


ಈ ಕುರಿತು ಕಾರ್ಮಿಕ ಇಲಾಖಿ ಹೊರಡಿಸಿರುವ ದಿನಾಂಕ 19.11.2020ರ 
ಆದೇಶದ ಪ್ರತಿಯನ್ನು ಲಗತ್ತಿಸಿದೆ. 


ಸಿಐ 38 ಎಸ್‌ಪಿಐ 2021 


| (ಜಗದೀಶ್‌ ಔಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಅಲ್‌ 


ಕರ್ನಾಟಿಕ ಸರ್ಕಾರ 


"ಸಂಖ್ಯೆ: LD-IDM/411/2020-LD-DO-6 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಕಾಸಸೌಧ, 
ಬೆಂಗಳೂರು, ದಿಪಾ೦ಕ:19.11.2020. 
ಆದೇಶ | 
ಟೊಯೋಟಾ ಕಿರ್ಲೋಸ್ಕರ್‌ ಮೋಟರ್ಸ್‌ ಲಿಮಿಟೆಡ್‌, ಪ್ಲಾಟ್‌ ನಂ.1, ಬಿಡದಿ, ರಾಮನಗರ ಜಿಲ್ಲೆ, ಕಾರ್ಮಿಕ 
ಸಂಘದಿಂದ ಪ್ರತಿನಿಧಿಸಲ್ಪಡುವ ಸುಮಾರು 3500 ಜಸ ಕಾರ್ಮಿಕರು ದಿನಾಂಕ: 09.11.2020 .ರ೦ದು ಮುಷ್ಮರ 


. ಹೂಡಿರುವುದು ಹಾಗೂ. ಕಾರ್ಮಿಕರು ಮುಷ,ರ ಹೂಡಿರುವುದಕೆ ಪ್ರತಿಯಾಗಿ ಆಡಳಿತವರ್ಗದವರು 


ದಿನಾಂಕ: 10.11.2020 ರಿಂದ ಸಂಸ್ಥೆಗೆ ಲಾಕ್‌-ಔಟ್‌ ಘೋಷಿಸಿರುವುದು ಹಾಗೂ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ 
ಉಂಟಾದ ಕೈಗಾರಿಕಾ ವಿವಾದ. ಇವರ ಮಧ್ಯೆ ಈ ಕೆಳಕಂಡ ಅಂಶಗಳ ಬಗ್ಗೆ ಕೈಗಾರಿಕಾ ವಿವಾದವಿರುವುದಾಗಿ 
ಅಬಿಪ್ರಾಯ ಪಟ್ಟಿರುವುದರಿಂದ ನ್ಯಾಯನಿರ್ಣಯಕ್ಕಾಗಿ ವಿವಾದವನ್ನು ಪರಿಶೀಲಿಸುವುದು ಅಗತ್ಯವೆಂದು 
ಕರ್ನಾಟಕ ಸರ್ಕಾರವು ಪರಿಗಣಿಸಿದೆ: 


ಆದರಿಂದ ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇ೦ದ್ರಾಧಿನಿಯಮ 14, 1947ರ 10ನೇ ಪ್ರಕರಣದ 


(ನೇ ಉಪ-ಪ್ರಕರಣದಷಸಿ(ಡಿ) ಖಂಡದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು. ಈ 


ಮೂಲಕ ಸದರಿ ವಿವಾದವನ್ನು ನ್ಯಾಯ ನಿರ್ಣಯಕ್ಕಾ? ಮತ್ತು ಆರು ತಿಂಗಳ ಒಳಗಾಗಿ ತೀರ್ಪನ್ನು ಒಪ್ಪಿಸಲು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ಸ್ಯಾಯಾಧೀಶರ ನ್ಯಾಯಾಲಯ, ರಾಮನಗರ ಇಲ್ಲಿಗೆ ಕಳುಹಿಸಿದೆ. 


ವಾದಾಂಶಗಳು 
1 ಟೊಯೋಟಾ ಕಿರ್ಲೋಸ್ಕರ್‌ ಮೋಟರ್ಸ್‌ ಲಿಮಿಟೆಡ್‌, ಪ್ಲಾಟ್‌ ನಂ.1, ಬಿಡದಿ ಕೈಗಾರಿಕಾ ಪ್ರದೇಶ, ಬಿಡದಿ, 
ರಾಮನಗರ ಜಿಲ್ಲೆ, ಕಾರ್ಮಿಕ ಸಂಘಟನೆಯಿಂದ ಪ್ರತಿನಿಧಿಸಲ್ಪಡುವ ಕಾರ್ಮಿಕರು ಅನುಬಂಧ-1 
ಮನವಿಯಲ್ಲಿ ತಿಳಿಸಿರುವ ವಿವಿಧ ಬೇಡಿಕೆಗಳನ್ನು ಆಡಳಿತವರ್ಗ ನಿಯತವಾಗಿ ಚರ್ಚಿಸಿ ಬಗೆಹರಿಸದೆ 
ಇರುವುದು ನ್ಯಾಯಸಮ್ಮತವೇ? 


2 ಕಾರ್ಮಿಕ ಸಂಘದ ಪದಾಧಿಕಾರಿಯನ್ನು ಶಿಸು ಕ್ರಮಕ್ಕೆ ಒಳಪಟ್ಟು ಅಮಾನತ್ತು ಮಾಡಿರುತ್ತಾರೆಂಬ 
ವಿಷಯವನ್ನು ಮುಂದಿಟ್ಟುಕೊಂಡು ದಿನಾಂಕ: 09.11 .2020 ರಿಂದ ಮುಷ್ಕರ ಕಾರ್ಮಿಕರು: ಟೋಯೋಟಾ 
ಕಿರ್ಲೋಸ್ಕರ್‌ ಮೋಟರ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌, ನೇತೃತ್ವದಲ್ಲಿ ಮುಷ್ಕರ ಹೂಡಿರುವುದು 
ನ್ಯಾಯಸಮ್ಮತವೇ? 


3. ದಿನಾಂಕ:09.11.2020 ರಿಂದ ಕಾರ್ಮಿಕರು ಮುಷ್ಮರ ಹೂಡಿರುತ್ತಾದೆಂದು 
ಆಡಳಿತವರ್ಗದವದಾದ ಟೊಯೋಟಾ ಕಿರ್ಲೋಸ್ಕರ್‌ ಮೋಟರ್ಸ್‌ ಲಿಮಿಟೆಡ್‌, ಪಾಟ್‌ ನಂ.1, ಬಿಡಬಿ, 
ಫೈಗಾರಿಕಾ ಪ್ರದೇಶ, ಬಿಡದಿ, ರಾಮನಗರ ಜಿಲ್ಲೆ, ಇವರು ಇದಕ್ಕೆ ಪ್ರತಿಯಾಗಿ ದಿನಾಂಕ: 10.11.2020 ರಿಂದ 
ಕಾರ್ಬಾನೆಗೆ ಬೀಗಮುದ್ರೆ (ಲಾಕ್‌-ಔಟ್‌) ಘೋಷಿಸಿರುವುದು ನ್ಯಾಯಸಮತವೇ? 


4. ಹಾಗಲ್ಲದಿದ್ದಲ್ಲಿ ಸದರಿ ಕಾರ್ಮಿಕನು ಯಾವ ಪರಿಹಾರಕ್ಕೆ ಅರ್ಹನು 


ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ 
ಕ ಅವರ ಹೆಸರಿನಲ್ಲಿ 


Me ಎ Ms 
pl M- (ಸರದ್ಯಾ ಎಲ್‌.ನಾಯಕ್‌) 
ಮಾಂಕೆಃ Wt | ಸರ್ಕಾರದ ಉಪಕಾರ್ಯದರ್ಶಿ 
ಪ್ರಾಣ್‌ ಇಲಾಖೆ 
ಇವರಿಗೆ, ? ” ? - 


ಅಧ್ಯಕ್ನಾಧಿಕಾರಿಗಳು, ಪ್ರಧಾನ ಜಿಲ್ಲಾ ಮತ್ತು ಸತ್ರು ನ್ಯಾಯಾಧೀಶರ ನ್ಯಾಯಾಲಯ, ರಾಮನಗರ. 
ಪ್ರತಿಗಳು;)ಕರ್ಮೆಕ ಆಯುಕ್ತರು, ಕಾರ್ಮಿಕ ಇಲಾಖೆ. ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29, 
ಇವರ ಪತ್ರ ಸಂ: ಐಡಿಎ- 1 Aಿಆರ್‌-57/2020-21, ದಿನಾಂಕ: 18.11.2020ಕ್ಕೆ ಉಲ್ಲೆ ೇಖಮಿಸಿದೆ. 


6ಡಫಿತವರ್ಗ:: ಟೊಯೋಟಾ ಕಿರ್ಲೋಸ್ಕರ್‌ ಮೋಟರ್ಸ ಲಿಮಿಟೆಡ್‌, ಪ್ಲಾಟ್‌ ನಂ.1, ಬಿಡದಿ ಕೈಗಾರಿಕಾ. 


ಎ ಬಿಡದಿ, ರಾಮನಗರ ಜಿಲ್ಲೆ. . 
ರ್ಜಿದಾರರು:- ಟೊಯೋಟಾ ಕಿರ್ಲೋಸ್ಕರ್‌. ಮೋಟರ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌, ಪ್ಲಾಟ್‌ ನಂ.1, 
ರ ರಾಮನಗರ ಜಿಲ್ಲೆ. 


